ತಾ.) 


ಕರ್ನಾಟಕ ಸರ್ಕಾರ 
(ಕೃಷಿ ಇಲಾಖೆ) 
ಕೃಷಿ ಆಯುಕ್ತರ ಕಾರ್ಯಾಲಯ, ನ೦.01, ಶೇಷಾದ್ರಿ ರಸ್ತೆ, ಬೆಂಗಳೂರು-01. 
ಸಂಖ್ಯೆ:ಜಕ್ಸನಿ(ಬೆವಿ)/LAQ-1074/2024-25 ದಿನಾ೦ಕ:18.07.2024 
ರವರಿಗೆ, 
ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, 
ಬಹುಮಹಡಿ ಕಟ್ಟಡ, 
ಬೆ೦ಗಳೂರು. 
ಮಾನ್ಯರೇ, 


ವಿಷಯ: ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀ ಕೋನರೆಡ್ಡಿ ಎನ್‌.ಹೆಚ್‌. 
(ನವಲಗುಂದ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ:1074 ಗೆ 
ಉತ್ತರಿಸುವ ಕುರಿತು. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನಸಭೆಯ 
ಸದಸ್ಯರಾದ ಶ್ರೀ ಕೋನರೆಡ್ಡಿ ಎನ್‌.ಹೆಚ್‌. (ನವಲಗುಂದ) ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ:1074 ಗೆ ಮಾಹಿತಿ ಸಿದ್ಧಪಡಿಸಿ ಈ ಪತ್ರದೊಂದಿಗೆ 
ಲಗತ್ತಿಸಿ ಸಲ್ಲಿಸಲಾಗಿದೆ. 


ಕೃಷಿ-ನರ್ದೇಶಕರು 
4. ಡ್ಯ ತ್‌ 


ಕರ್ನಾಟಕ ವಿಧಾನಸಭೆ 


೫ 
೫0. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 1074 

ಪ್ರಶ್ನೆ ಕೇಳಿರುವ ವಿಧಾನಸಭೆಯ ಶ್ರೀ ಕೋನರೆಡ್ಡಿ ಎನ್‌.ಹೆಚ್‌. 
ಸದಸ್ಯರು (ನವಲಗುಂದ) 

ಉತ್ತರ ನೀಡುವ ಸಚಿವರು ಮಾನ್ಯ ಕೃಷಿ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 24.07.2024 


ವಿಷಯ: ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನೆ 


ಪ್ರಶ್ನೆ 


ಉತ್ತರ 


ಅ) 


ನಾತ ರೈತ ಸುರಕ್ಷಾ 


ಪ್ರಧಾನ ಮಂತ್ರಿ ಫಸಲ್‌ 
ಬಿಮಾ ಯೋಜನೆಯಲ್ಲಿ 
ರೈತರಿಗೆ ಸರಿಯಾಗಿ ಬೆಳೆ 
ವಿಮೆ ಪರಿಹಾರ ವಿತರಣೆ 
ಮಾಡದೇ ಇರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ರವರೆಗೆ ಈ ಯೋಜನೆಯಿಂದ 


ಕರ್ನಾಟಕ ರೈತ ಸುರಕ್ಕಾ ಪ್ರಧಾನ ಮಂತ್ರಿ ಫಸಲ್‌ 


ಬಿಮಾ ಯೋಜನೆಯಲ್ಲಿ ಅರ್ಹ ರೈತರಿಗೆ 
ಸರಿಯಾಗಿ ಬೆಳೆ ವಿಮೆ ಪರಿಹಾರ ವಿತರಣೆ 
ಮಾಡದೇ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. 


2021-22 ರಿಂದ 2023-24| 2021-22 ರಿಂದ 2023-24 ನೇ ಸಾಲಿನವರೆಗೆ 


ಅನುಷ್ಠಾನ ವಿಮಾ ಕಂಪನಿಗಳಿಂದ ಒಟ್ಟು 37.82 


ಸರ್ಕಾರ ಹೊಸ ಯೋಜನೆ 
ರೂಪಿಸಿದೆಯೇ; 


ಆ) | ರೈತರಿಗೆ ಪರಿಹಾರ ವಿತರಣೆ | ಲಕ್ಷ ರೈತರಿಗೆ ರೂ.4202.90 ಕೋಟಿಗಳ ಬೆಳೆ ವಿಮೆ 
ಮಾಡಲಾಗಿದೆಯೇ; (ವಿವರ / ಪರಿಹಾರ ಮೊತ್ತವನ್ನು 
ನೀಡುವುದು) ಇತ್ಯರ್ಥಪಡಿಸಲಾಗಿರುತ್ತದೆ. ವಿವರ 

ಕೆಳಕಂಡಂತಿದೆ. 
(ಮೊತ್ತ ರೂ. ಕೋಟಿಗಳಲ್ಲಿ) 
ವರ್ಷ | ರೊತ ಪ್ರಸ್ತಾವನೆಗಳ | ಬೆಳೆವಿಮೆ 
ಸಂಖ್ಯೆ(ಲಕ್ಷಗಳಲ್ಲಿ) | ಪರಿಹಾರ ಮೊತ್ತ 
2021-22 8.63 875.72 
2022-23 12.43 1356.80 
2023-24 16.76 1970.38 

ಲ ಒಟ್ಟು 37.82 (428290 

ಇ) ರೈತರಿಗೆ ಸರಿಯಾದ ವಿಮಾ | ಪ್ರಸ್ತುತ ಪ್ರಧಾನ ಮಂತ್ರಿ ಫಸಲ್‌ ಬಿಮಾ 
ಪರಿಹಾರ ವಿತರಣೆ ಮಾಡಲು | ಯೋಜನೆಯ ಮಾರ್ಗಸೂಚಿಯನ್ವಯ 


ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ಸದ್ಯಕ್ಕೆ ಸರ್ಕಾರವು ಯಾವುದೇ ಹೊಸ 
ಯೋಜನೆಯನ್ನು ರೂಪಿಸಿರುವುದಿಲ್ಲ. 


ಈ) 


2016-17 ರಲ್ಲಿ ನವಲಗುಂದ 
ವಿಧಾನಸಭಾ ಕ್ಷೇತ್ರದ 
ಅಣ್ಣಿಗೇರಿ ಹಾಗೂ ಶಿರಗುಪ್ಪಿ 
ಹೋಬಳಿ ರೈತರಿಗೆ 36 ಕೋಟಿ 
ಬೆಳೆ ಬಿಮೆ ಪರಿಹಾರ 
ಘೋಷಣೆ ಆಗಿದ್ದರೂ 
ಇದುವರೆಗೂ ರೈತರ 
ಖಾತೆಗಳಿಗೆ ಜಮೆ ಆಗದೇ 
ಇರುವುದಕ್ಕೆ ಕಾರಣವೇನು? 


2016-17 ರಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದ 
ಅಣ್ಣಿಗೇರಿ ಹಾಗೂ ಶಿರಗುಪ್ಪಿ ಹೋಬಳಿಯಲ್ಲಿ 
ಘೋಷಣೆಯಾಗಿರುವ ರೂ.13.91 ಕೋಟಿಗಳ ಬೆಳೆ 
ವಿಮೆ ಪರಿಹಾರ ಮೊತ್ತವು ರೈತರ ಖಾತೆಗೆ 
ಜಮೆಯಾಗಿರುತ್ತದೆ: ಯಾವುದೇ ಬೆಳೆ ವಿಮೆ 
ಪರಿಹಾರ ಮೊತ್ತವು ಜಮೆಯಾಗಲು ಬಾಕಿ 


ಇರುವುದಿಲ್ಲ. 
ಕೃಷಿ [be ಶಕರು 
+ 0 


